A 1೮ Wy 
Mine & 
ರ್ಕ 


1 


9 


_ಹಾ. ಮಾ. ನಾಯಕ ಇ 
ಎಚ್‌. ನರಸಿಂಹಯ್ಯ -. 
ಜಿ. ನಾರಾಯಣ. es | 
ಎಲ್‌. ಎಸ್‌. ಶೇಷಗಿರಿರಾವ್‌ : 
ಶಾಂತರಸ 
ಕೆ. ವಿ. ಸುಬ್ಬಣ್ಣ. 
ಗೊ. ರು. ಚನ್ನಬಸಪ್ಪ 
ಪ. ಎಸ್‌. ಶಂಕರ್‌ 
ಶಿವಶಂಕರ ಹಿರೇಮಠ 
ಆರ್‌. ಎಸ್‌. ರಾಜಾರಾಮ್‌ 
ಶ್ರೀಮತಿ ಎಲ್‌. ಜಿ. ಸುಮಿತ್ರ 


ಸಂಪಾದಕ ಸಮಿತಿ 


ಶ್ರೀಯುತರಾದ 
ಎಸ್‌. ಜಿ. ನಾಗಲೋಟಿಮಠ 
ಕೆವಿ. ನಾರಾಯಣ 
ಪುರುಷೋತ್ತಮ ಬಿಳಿಮಲೆ 
ಕರೀಗೌಡ ಬೀಚನಹಳ್ಳಿ 
ಅಮೃತ ಸೋಮೇಶ್ವರ 
ಸಿ. ಆರ್‌. ಚಂದ್ರಶೇಖರ್‌ 
ಜಿ. ಎ. ಶ್ರೀಧರ 
ಲಿಂಗದೇವರು ಹಳೆಮನೆ 
ಭ. ಮಲ್ಲಿಕಾರ್ಜುನ 
ಮಹಾಬಲೇಶ್ಚರರಾವ್‌ 
ಭಕ್ತಪ್ರಿಯ 
ಎಂ. ಪಿ. ಪರಮಶೇಖರಯ್ಯ 
ಶ್ರೀಮತಿ ಉಷಾ ರಾಂಕುಮಾರ್‌ 


ಸಾ NM A 


x 


AY 


॥| 


No. 015527 


ಇ 


॥| 


AKSHARA 


ACC 


ಬೆಲೆ: ರೂ ೮.೦೦ 


ಮುದ್ರಕರು 
ಅಭಿಮಾನಿ ಪ್ರಕಾಶನ 


೯೬, ಡಾ.ರಾಜಕುಮಾರ್‌ ರಸ್ತೆ 


ರಾಜಾಜಿನಗರ, 
ಬೆಂಗಳೂರು-೫೬೦ ೦೨೧ 


60) ಎಇ, 


ಯ 


ಕೌರವ ಪಾಂಡವರು ಜೂಜಾಟ ಆಡಿದರು. ಜೂಜಾಟದಲ್ಲಿ ಸೋತವರು 
ಹನ್ನೆರಡು ವರ್ಷ ಕಾಡಿನಲ್ಲಿ ವಾಸಿಸಬೇಕು. ಒಂದು ವರ್ಷ ಯಾರ ಕಣ್ಣಿಗೂ ಬೀಳದಂತೆ 
ಬದುಕಬೇಕು. ಅಂದರೆ “ಅಜ್ಞಾತವಾಸ' ನಡೆಸಬೇಕು. ಇದು ಕರಾರು ಕಪಟದ ಜೂಜಿನಲ್ಲಿ 
ಪಾಂಡವರು ಸೋತರು. ಕರಾರಿನಂತೆ ಕಾಡಿಗೆ ಹೋದರು. 


ಪಾಂಡವರ ಹನ್ನೆರಡು ವರ್ಷದ ವನವಾಸ ಇನ್ನೇನು ಮುಗಿಯಿತು. ಆಗ 
ಒಂದು ಘಟನೆ ನಡೆಯಿತು. ಒಂದು ದಿನ ಧರ್ಮರಾಯನು ತಮ್ಮಂದಿರ ಜೊತೆ ಕುಳಿತು 
ಮಾತನಾಡುತ್ತಿದ್ದ. ಆಗ ಅಲ್ಲಿಗೆ ಓರ್ವ ಬ್ರಾಹ್ಮಣ ಓಡುತ್ತ ಬಂದ. ಅವನು 
ಧರ್ಮರಾಯನಲ್ಲಿ ತನ್ನ ಕಷ್ಟವನ್ನು ತೋಡಿಕೊಂಡ. ""ಹೋಮಕ್ಕೆ ಬೇಕಾದ ಅರಣಿಯನ್ನು 
ಮರದ ಕೊಂಬೆಗೆ ತಗಲಿ ಹಾಕಿದ್ದೆ. ಆದರೆ ಜಿಂಕೆಯೊಂದು ಅರಣಿಯನ್ನು ಎತ್ತಿಕೊಂಡು 
ಓಡಿಹೋಯಿತು. ದಯವಿಟ್ಟು ನೀನು ಅದನ್ನು ತಂದುಕೊಡು.'' ಹೀಗೆಂದು ಬ್ರಾಹ್ಮಣನು 
ಧರ್ಮರಾಯನನ್ನು ಬೇಡಿಕೊಂಡನು. 


ಇನ್ನೊಬ್ಬರ ಕಷ್ಟದಲ್ಲಿ ಕ್ಷತ್ರಿಯರಾಗಿ ಸಹಾಯ ಮಾಡದಿದ್ದರೆ ಹೇಗೆ? 
ಪಾಂಡವರು ಬಿಲ್ಲು ಬಾಣ ಜ್ಯಾ ಜಿಂಕೆಯನ್ನು UL ಟ್ವಿದರು. 2 


ಕೌರವರು ಪಾಂಡವರು ಜೂಜಾಡುತಿ ರುವುದು 
ಹ 


VU. gy wd 


| | 


ಸ: 


» ¢ 
4 


ತುತ ಇವರು ಬಿಟ್ಟ ಬಾಣಗಳು 
ಅದಕ್ಕೆ ನಾಟಲಿಲ್ಲ. ಜಿಂಕೆ ಕಣ್ಣಿಗೆ ಕಾಣದಂತೆ ಮರೆಯಾಯಿತು. 


ಪಾಂಡವರು ಆಶ್ರಮದಿಂದ ಬಲು ದೂರ ಬಂದಿದ್ದರು. ಅವರು ಹಸಿವು, 

` ಬಾಯಾರಿಕೆಗಳಿಂದ ಕಂಗೆಟ್ಟಿದ್ದರು. ಮರದ ನೆರಳಿನಲ್ಲಿ ವಿಶ್ರಾಂತಿಗಾಗಿ ಕುಳಿತರು. ನಕುಲ 

ಆ ಮರವನ್ನು ಏರಿ ನೋಡಿದ. ದೂರದಲ್ಲಿರುವ ಒಂದು ಕೊಳ ಅವನಿಗೆ ಕಾಣಿಸಿತು. 

| ಅವನು ಮರದಿಂದ ಕೆಳಗೆ ಇಳಿದ. ಧರ್ಮರಾಯನಿಗೆ ವಿಷಯ ತಿಳಿಸಿದ. ಧರ್ಮರಾಯನು 

"“ನೀನು ಹೋಗಿ ಆ ಕೊಳದ ನೀರನ್ನು ಕುಡಿ. ಬಳಿಕ ಕಮಲದ ಎಲೆಯ ಪೊಟ್ಟಣ 
ಕಟ್ಟು. ಅದರಲ್ಲಿ ನಮಗಾಗಿ ನೀರು ತಾ'' ಎಂದು ಹೇಳಿದನು. 


ನಕುಲ ಕೊಳದ ಬಳಿಗೆ ಬಂದನು. ಕೊಳದ ನೀರನ್ನು ಕಂಡನು. ಅವನಿಗೆ 
ಸಂತೋಷವಾಯಿತು. ಅವನು ಕೊಳದಲ್ಲಿ ಇಳಿದನು. ಕೈ ಕಾಲು ಮುಖ ತೊಳೆದನು. 
ಬೊಗಸೆಯಲ್ಲಿ ನೀರನ್ನು ಮೊಗೆದನು. ಇನ್ನೇನು ನೀರನ್ನು ಕುಡಿಯಬೇಕು. ಆಗ ಒಂದು 
ಧ್ವನಿ ಕೇಳಿ ಬಂದಿತು. ಮೋಡಗಳ ಗುಡುಗಿನಂಥ ಧ್ವ ನಿ "ಇದು ನನ್ನ ಕೊಳ. 
ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳು. ಬಳಿಕ ನೀರು ಕುಡಿ.'' ನಕುಲನಿಗೆ 
ಮೊದಲೇ ವಿಪರೀತ ಸ್ಮರನ್‌ ಆಗಿತ್ತು. ಹಾಗಾಗಿ ಅವನು ಈ ಮಾತನ್ನು ಅಲಕ್ಷಿಸಿದ. 
ನೀರು ಕುಡಿದ. ಧೊಪ್ಪನೆ ಕೆಳಕ್ಕೆ ಬಿದ್ದುಬಿಟ್ಟ. 


ಎಷ್ಟು ಹೂತ್ತಾದರೂ ನಕುಲ ಮರಳಿ ಬರಲಿಲ್ಲ. ಆಗ ಧರ್ಮರಾಯನು 
ಸಹದೇವನನ್ನು ಕಳುಹಿಸಿದ. ಸಹದೇವ ಕೊಳದ ಬಳಿಗೆ ಬಂದ. ಕೆಳಗೆ ಬಿದ್ದಿರುವ 
ನಕುಲನನ್ನು ಕಂಡ. “ಮೊದಲು ನೀರು ಕುಡಿಯಮೋ. ಬಳಿಕ ನಕುಲನನ್ನು ಎಬ್ಬಿಸುವೆ.'' 
ಹೀಗೆಂದುಕೊಂಡ ಸಹದೇವ ನೀರು ಕುಡಿಯಲು ಹೊರಟಾಗ ಮತ್ತೆ ಅದೇ ಧ್ವನಿ. 
ನಕುಲನಂತೆ ಸಹದೇವನೂ ಆ ಧ್ವನಿಯನ್ನು ಅಲಕ್ಷಿಸಿದ. ನೀರು ಕುಡಿದು ಬಿದ್ದುಬಿಟ್ಟ. 


ಸಹದೇವ ಮರಳಿ ಬರಲಿಲ್ಲ. ಆಗ ಧರ್ಮರಾಯ ಅರ್ಜುನನನ್ನು ಕಳುಹಿಸಿದ. 
ನಕುಲ ಸಹದೇವರು ಕೊಳದ ಬಳಿ ಬಿದಿ ರುವುದನ್ನು ಅರ್ಜುನನು ನೋಡಿದನು. 
"“ಮೊದಲು ನಾನು ನೀರು ಕುಡಿಯುವೆ. ಬಳಿಕ ಇವರ ಮುಖಕ್ಕೆ ನೀರು ಚಿಮುಕಿಸುವೆ'' 


ಸು 


US 


ಸ್ರ 


ಹ! 


ಡಾ 


[ \K 
(Wy 


ಪಾಂಡವರು ಕಾಡಿಗೆ ಹೋಗುತ್ತಿರುವುದು 
೪ 


ಅವನು ಯೋಚಿಸಿದನು. ಕೊಳದ; ನೀರನ್ನು ಬೊಗಸೆಯಲ್ಲಿ ಎತ್ತಿಕೊಂಡನು. 
ಧೃನಿ ಮೊಳಗಿತು. ಅರ್ಜುನನು ""ಯಾರು ನೀನು? ಧೈರ್ಯವಿದ್ದರೆ ಮುಂದೆ 
ಹುಟ್ಟು ಅಡಗಿಸುತ್ತೇನೆ'' ಎಂದು ಗುಡುಗಿದನು. ಯಾರೂ ಮುಂದೆ 


ತಮ್ಮಂದಿರು ಯಾರೂ ಬರದಿದ್ದಾಗ ಧರ್ಮರಾಯನು ಬೇಸರಗೊಂಡನು. 
"“ಇಂದಿಗೆ ಚಂದ್ರವಂಶ ಕೊನೆಯಾಯಿತು. ಕೌರವನ ಛಲಕ್ಕೆ ಗೆಲುವಾಯಿತು.'' ಎಂದು 
ಅವನು ಚಿಂತಿಸಿದನು. ತಡಮಾಡದೆ ಕೊಳದ ಬಳಿಗೆ ಬಂದನು. ಕೊಳದ ಬಳಿ ಬಿದ್ದಿದ್ದ 
ತಮ್ಮಂದಿರನ್ನು ಕಂಡನು. ""ಇವರ ಮೈಮೇಲೆ ಒಂದಿಷ್ಟೂ ಗಾಯವಿಲ್ಲ. ಆಯುಧದ 
ಪೆಟ್ಟಿಲ್ಲ. ಏಕೆ ಹೀಗೆ ಬಿದ್ದಿದ್ದಾರೆ? ಯಾರು ಇವರನ್ನು ಈ ಸ್ಥಿತಿಗೆ ತಂದವರು? 
ಯಾವುದಕ್ಕೂ ಮೊದಲು ನೀರು ಕುಡಿಯುವೆ. ಬಳಿಕ ಯೋಚಿಸುವೆ'' ಎಂದು. ಕೊಂಡ 
ಧರ್ಮರಾಯ. 


ನೀರನ್ನು ಕುಡಿಯಬೇಕು ಎನ್ನುವಾಗ ಮತ್ತೆ ಅದೇ ಧ್ವನಿ. "“ಅಯ್ಕಾ, ನಿನ್ನ 
ತಮ್ಮಂದಿರು ಅವಿವೇಕಿಗಳು. ಅವರು ನನ್ನ ಮಾತನ್ನು ಕೇಳಲಿಲ್ಲ. ನೀನಾದರೋ ವಿವೇಕಿ. 
ಮೊದಲು ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳು. ಆ ಬಳಿಕ ನೀರು ಕುಡಿ'' 
ಎಂದು ಆ ಧ್ವನಿ ನುಡಿಯಿತು. 


ಆಗ ಧರ್ಮರಾಯನು ""ಯಾರಯ್ಕಾ ನೀನು? ರಾಕ್ಷಸನೋ? ಕಿನ್ನರನೋ? 
ಯಕ್ಷನೋ? ಗಂಧರ್ವನೋ? ನೀನು ಇರುವುದೆಲ್ಲಿ? ಯಾಕೆ ನನ್ನ ತಮ್ಮಂದಿರಿಗೆ ಈ 
ಶಿಕ್ಲೆ?'' ಎಂದು ಕೇಳಿದನು. ಆಗ ಆ ಧ್ವನಿಯು ""“ನಾನು ಯಕ್ಷ. ಈ ಕೊಳ ನನ್ನದು. 
ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡು'' ಎಂದು ಹೇಳಿ ಕಾಣಿಸಿಕೊಂಡನು. 
ಧರ್ಮರಾಯನು "`ನನ್ನ ಬುದ್ದಿಗೆ ಹೊಳೆದಂತೆ ಉತ್ತರ ಹೇಳುವೆ. ನೀನು ನಿನ್ನ ಪ್ರಶ್ನೆ 
ಕೇಳು'' ಎಂದನು. 


pO 


ಬ್ರಾಹ್ಮಣ ಧರ್ಮರಾಯನಲ್ಲಿ ಬೇಡಿಕೊಳ್ಳುತ್ತಿರುವುದು 


ಕ್ರಿ 


ಧರ್ಮರಾಯ : 


ಧರ್ಮರಾಯ 


ಧರ್ಮರಾಯ 


ಧರ್ಮರಾಯ 


“ಭೂಮಿಗಿಂತ ದೊಡ್ಡದು ಯಾವುದು? ಆಕಾಶಕ್ಕಿಂತ ಎತ್ತರವಾದದ್ದು 
ಯಾವುದು? ಗಾಳಿಗಿಂತ ವೇಗವಾಗಿರುವುದು ಯಾವುದು?'' 


"“ಭೂಮಿಗಿಂತ ದೊಡ್ಡ ವಸ್ತು ತಾಯಿ. ಆಕಾಶಕ್ಕಿಂತ ಎತ್ತರವಾದ 
ವಸ್ತು ತಂದೆ. ಗಾಳಿಗಿಂತ ವೇಗವಾದುದು ಮನುಷ್ಯನ ಮನಸ್ಸು.'' 


""ಸಾಗರಕ್ಕೆ ಸರಿಸಾಟಿ ಯಾವುದು? ಮನುಷ್ಯರಿಗೆ ಯಾವುದು ತಾಯಿ 
ಸಮಾನ? ಸೂರೃಕಿರಣಕ್ಕೆ ಸರಿಸಮಾನ ಯಾವುದು?'' 


: ""ಆಕಾಶವು ಸಾಗರಕ್ಕೆ ಸರಿಸಮಾನ. ಗೋಮಾತೆ ಮಾನವರಿಗೆ ತಾಯಿ 


ಸಮಾನ. ಸತ್ಕವೇ ಸೂರ್ಯಕಿರಣಕ್ಕೆ ಸರಿಸಾಟಿ.'' 


"“ಧರ್ಮವು ಮುಖ್ಯವಾಗಿ ಇರುವುದು ಎಲ್ಲಿ? ಯಶಸ್ಸು ಮುಖ್ಯವಾಗಿರು 
ವುದು ಎಲ್ಲಿ? ಸ್ಪರ್ಗವು ಎಲ್ಲಿರುವುದು? ಸುಖವು ಯಾವುದರಲ್ಲಿದೆ?'' 


: ""ಧರ್ಮವು ದಕ್ಷತೆಯಲ್ಲಿದೆ. ಯಶಸ್ಸು ಮುಖ್ಯವಾಗಿ ದಾನಮಾಡುವು 


ದರಲ್ಲಿ ಇದೆ. ಸ್ವರ್ಗವು ಸತ್ಕದಲ್ಲಿದೆ. ಸುಖವು ಶೀಲದಲ್ಲಿದೆ.'' 


""ಧನದಲ್ಲಿ ಉತ್ತಮವಾದುದು ಯಾವುದು? ಲಾಭದಲ್ಲಿ ಉತ್ತಮ 
ವಾದುದು ಯಾವುದು? ಸುಖದಲ್ಲಿ ಉತ್ತಮವಾದ ಸುಖ ಯಾವುದು?'' 


: "ವಿದ್ಯಾ ಧನವು ಉತ್ತಮವಾದ ಧನ. ಆರೋಗ್ಯವೇ ಉತ್ತಮವಾದ 


ಲಾಭ. ತೃಪ್ತಿಯೇ ಅತ್ಯುತ್ತಮವಾದ ಸುಖ.'' 


ಹ 


py 


A\ ಮ್‌ 
ಗ ಫಳ್‌ N \ / ಜಿ 
ಹ ಜ್‌ \ iN \ / [| 4 11 ಬ J, 
fa ಹ Kk ಮ] ATTY 4 | ಸ) 
ಜಟ TUN 
ಸಾ. ಶವ ನ್‌ 


ಹ್‌ 


ಕೆ 


ಹಾ ಸ, 3 R y | 
Sey EES 0 ` | | | / ( 
RN YN TANNA ಈ (ಸ್ವ 


1 \ ಎ 


ಡಾ 4 ಸ 
y pi Hf} ; ದ ಇ ಕ ರಾ 
(J | iL ಎಎ pF 53) 
11 | ನ ಮಾ V; } ಜ್ನ ಹ ಟ್‌ 


ed ಎರಾ ನ 


ಪಾಂಡವರು ನೀರು ಕುಡಿದು ಕೊಳದ ಬಳಿ ಬಿದ್ದಿರುವುದು 


ಲಿ 


ಧರ್ಮರಾಯ : 


ಧರ್ಮರಾಯ 


ಧರ್ಮರಾಯ 


""ಯಾವುದನ್ನು ಬಿಟ್ಟರೆ ಮನುಷ್ಯನು ಎಲ್ಲರಿಗೆ ಬೇಕಾದವನು? 
ಯಾವುದನ್ನು ಬಿಟ್ಟರೆ ಹಣವಂತನಾಗುತ್ತಾನೆ'' ಯಾವುದನ್ನು ಬಿಟ್ಟರೆ 
ಸುಖಿ ಆಗುತ್ತಾನೆ? ಯಾವುದನ್ನು ಬಿಟ್ಟರೆ ದುಃಖವಾಗುವುದಿಲ್ಲ''' 


"“ಗರ್ವವನ್ನು ಬಿಟ್ಟವನೇ ಎಲ್ಲರಿಗೂ ಬೇಕಾದವನು. ಆಸೆಯನ್ನು 
ಬಿಟ್ಟರೆ ಮನುಷ್ಕನು ಹಣವಂತನಾಗುತ್ತಾನೆ. ಜಿಪುಣತನ ಬಿಟ್ಟವನು 
ಸುಖವಾಗಿ ಬದುಕುತ್ತಾನೆ. ಸಿಟ್ಟನ್ನು ಬಿಟ್ಟರೆ ದುಃಖ 
ಉಂಟಾಗುವುದಿಲ್ಲ.'' 


""ಮಹಾಪುರುಷನು ಯಾರು? ದೇವರಿಗೆ ಪ್ರಿಯನಾದವನು ಯಾರು? 
ಕೆಟ್ಟವನು ಯಾರು?'' 


: ""ಅಹಿಂಸೆಯಲ್ಲಿ ತೊಡಗಿದವನು ಮಹಾಪುರುಷ. ಪರೋಪಕಾರಿಯೇ 


ದೇವರಿಗೆ ಬೇಕಾದವನು. ಪರರ ಏಳಿಗೆಯನ್ನು ಕಂಡು ಕರುಬುವವನೇ 
ಕೆಟ್ಟವನು.'' 


"ತೆಗಳಿಕೆಗೆ. ಯೋಗ್ಗನಾದವನು ಯಾರು? ಬದುಕಿಯೂ 
ಸತ್ತಂತಿರುವವನು ಯಾರು? ದೇಶಕ್ಕೆ ಅಪಕಾರಿ ಯಾರು?'' 


: "ಇನ್ನೊಬ್ಬರನ್ನು ತೆಗಳುವವನೇ ತೆಗಳಿಕೆಗೆ ಯೋಗ್ಕನು. ಇನ್ನೊಬ್ಬರಿಗೆ 


ಒಳ್ಳೆಯದನ್ನು ಮಾಡುವವನೇ ಹೊಗಳಿಕೆಗೆ ಯೋಗ್ಯನು. ಬಡವನೇ 
ಬದುಕಿಯೂ ಸತ್ತಂತಿರುವವನು. ತನ್ನಿಚ್ಛೆಯಂತೆ ನಡೆಯುವ ರಾಜನೇ 
ದೇಶಕ್ಕೆ ಅಪಕಾರಿ. '' 


ಚೆ 


ತ 
AN 


NS 


1 


ಗಗ | it 
KRU NS 


XN 


h 
NN 


ಇ 


N 
\ 


N 


NL. 


ಬ! 


ಆ? 


1 


x 


ಧರ್ಮರಾಯ ಮತ್ತು ಯಕ್ಷ 


«MN 


Ye 


ಧರ್ಮರಾಯನು ಕೊಟ್ಟ ಉತ್ತರಗಳಿಂದ ಯಕ್ಸನಿಗೆ ತೃಪ್ತಿಯಾಯಿತು. 
"“ಅಯ್ಕಾ ಧರ್ಮರಾಯ, ಮೆಚ್ಚಿದೆ ನಿನ್ನ ಬುದ್ದಿಗೆ, ವಿವೇಕಕ್ಕೆ. ನಿನ್ನ ತಮ್ಮಂದಿರಲ್ಲಿ 
| ಬದುಕಿಸುವೆ. ಯಾರನ್ನು ಬದುಕಿಸಬೇಕು ಹೇಳು' ' ಎಂದು 'ಯಕ್ಕನು 
ನುಡಿದನು. 


ಧರ್ಮರಾಯನು "ನಕುಲನು ಬದುಕಲಿ'' ಎಂದನು. ನಕುಲನು 
ಚೇತರಿಸಿಕೊಂಡು ಮೈ ಮುರಿದು ಎದ್ದನು. ಆಗ ಯಕ್ನನು "“ಇನ್ನೊಬ್ಬ ತಮ್ಮನನ್ನು 
ಬದುಕಿಸುವೆ. ಯಾರನ್ನು ಬದುಕಿಸಲಿ?'' ಎಂದು ಕೇಳಿದನು. 


BN ಶ್‌ 


""ಸಹದೇವ ಬದುಕಲಿ'' ಎಂದನು ಧರ್ಮರಾಯ. 


 ಸಹದೇವನೂ ಬದುಕಿದನು. ಆದರೆ ಯಕ್ಸನಿಗೆ ಧರ್ಮರಾಯನ ಮಾತು 
ಕೇಳಿ ಆಶ್ಚರ್ಯವಾಯಿತು. ಅವನು ಧರ್ಮರಾಯನೊಡನೆ ಹೀಗೆಂದನು. "“ಭೀಮ, 
ಅರ್ಜುನರು ನಿನ್ನ ಒಡಹುಟ್ಟಿದವರು. ನೀನು ಅವರಿಗೆ ಬಹಳ ಬೇಕಾದವನು. ಭೀಮನೆಂದರೆ 
ನಿನಗೆ ತುಂಬಾ ಪ್ರೀತಿ. ಅರ್ಜುನನೇ ನಿಮ್ಮೆಲ್ಲರಿಗೆ ದಿಕ್ಕು. ಹೀಗಿರುವಾಗ ನೀನು 
ಮಾದ್ರಿಯ ಮಕ್ಕಳು ಬದುಕಲಿ ಎಂದೇಕೆ ಕೇಳಿದೆ?'' ಅದಕ್ಕೆ ಧರ್ಮರಾಯನು 
""ಮಾದ್ರಿದೇವಿಯು ಸಾಯುವುದಕ್ಕೆ ಮೊದಲು ನನ್ನನ್ನು ಬಳಿಗೆ ಕರೆದಳು. "ನನ್ನ ಮಕ್ಕಳ 
ನೋವು, ಕೇಡು ನಿನ್ನದು. ನೀನೇ ಅವರನ್ನು ಸಾಕಿ ಸಲಹಬೇಕು. ಭೇದ ಭಾವ 
ಎಣಿಸಬೇಡ' ಎಂದು ನನ್ನಲ್ಲಿ ನುಡಿದಳು. ಆದುದರಿಂದ ಮಾದ್ರಿಯ ಮಕ್ಕಳನ್ನು ಹೇಗೆ 
ತಾನೇ ಮರೆಯಲಿ'' ಎಂದನು. ಧರ್ಮರಾಯನ ಮಾತುಗಳಿಗೆ ಯಕ್ಷನು ತಲೆದೂಗಿದನು. 
ಉಳಿದವರನ್ನೂ ಬದುಕಿಸಿದನು. 


ನಿಜಕ್ಕೂ ಯಮರಾಜನೇ ಯಕ್ಷನ ರೂಪದಲ್ಲಿ ಬಂದು ಪಾಂಡವರನ್ನು 
ಪರೀಕ್ಷೆ ಮಾಡಿದನು. ಪರೀಕ್ಷೆಯಲ್ಲಿ ಧರ್ಮರಾಯನು ಗೆದ್ದನು. ಯಮಧರ್ಮನು 
ಧರ್ಮರಾಯನಿಗೆ ತನ್ನ ನಿಜರೂಪವನ್ನು ತೋರಿಸಿದನು. "“ನಿಮ್ಮ ವನವಾಸ ಮುಗಿಯಿತು. 
ಇನ್ನು ನೀವು ಅಜ್ಞಾತವಾಸಕ್ಕೆ ಸಿದ್ಧರಾಗಿರಿ. ನೀವೇ ಪಾಂಡವರೆಂದು ಯಾರಿಗೂ 
ತಿಳಿಯದಿರಲಿ'' ಎಂದು ಪಾಂಡವರನ್ನು ಹರಸಿದನು. 


೪.೪ 


(My 
W) “x 4 


hh 
24 


0 RV 
| ಗ್ಗ 


ಹ 


+ 
4 


12 ರ್‌ Fu ಗ ಗ್ಗ ಗೆ ಇ “ಪ 

ಕ ಕೇರ ಯ] ಸ 

' ದ್ಯಾ 
ಕ ಕ ಶ್ರ 


೧೨ 


ಜ್‌ MOO ತವು 
ಸತ್‌ ಇಟ್‌ ಕಾ | pS i 
ಅ ಸ ಜಡಿ ಕ್ಟ ದ 


_ ಭೂತವು ಪಾಂಡವರನ್ನು ನಂಗಚೇಕೆಂದು' ಹೊಂಚು ಹಾಕುತ್ತಾ ಕುಳಿತಿತ್ತು. 

ಆ ಹೊತ್ತಿಗೆ ಸರಿಯಾಗಿ ಕೃಷ್ಣನು ಯಮಧರ್ಮನಿಗೆ ವಿಷ ಸರೋವರವನ್ನು ರಚಿಸಲು 
4 ಹೇಳಿದ. ತಾನು ಜಿಂಕೆಯ ರೂಪ ಧರಿಸಿದ. ಬ್ರಾಹ್ಮ ಣನ ಆಶ್ರಮದಲ್ಲಿದ್ದ ಅರಣಿಯನ್ನು 
ಕೋಡಿನಲ್ಲಿ ಸಿಕ್ಕಿಸಿಕೊಂಡು, ಪಾಂಡವರ ಕೈಗೆ ಸಿಗದೆ ಕಾಡಿನಲ್ಲಿ ಓಡಿದ. ದಣಿದ 
ಪಾಂಡವರು ಒಬ್ಬೊಬ್ಬರಾಗಿ ಕೊಳದ ಬಳಿಗೆ ಬಂದರು. ನೀರು ಕುಡಿದರು. ಬಿದ್ದರು. 
ಪ್ರಜ್ಞೆತಪ್ಪಿದ ಕಿರಿಯ ಪಾಂಡವರನ್ನು ಭೂತವು ನುಂಗದೆ ಬಿಟ್ಟಿತು. ಪಾಂಡವರಲ್ಲಿ 
ಹಿರಿಯನಾದ ಧರ್ಮರಾಯನು ಧರ್ಮದ ಸಾರವನ್ನು ತಿಳಿದವನು. ಹೀಗಾಗಿ ಅವನಿಗೂ 
ಅಪಾಯ ತಟ್ಟಲಿಲ್ಲ. ಯಕ್ಷ ಪ್ರಶ್ನೆಯ ಈ ಘಟನೆಯಿಂದ ಪಾಂಡವರಿಗೆ ಲಾಭವಾಯಿತು. 


015521 


೧೩ 


ಸ ನ ತಂದೆ ನಾ ಆಗೆ ಇಸಿ ಬಜಿ ಹಿರೆ ಧನುವಿಗೆ ಆಯಿತು. 


ಏಕಲವ್ಮನನ್ನು ಸಾಕುವ ಹೊಣೆಯೂ ಅವನ ಮೇಲೆ ಬಿದ್ದಿತು. ಮರವನ್ನು ತಾಯಿಬೇರು ಸ 


ಕಾಪಾಡುವಂತೆ ಆತ ಏಕಲವ್ಯನನ್ನು ಸಾಕಿ ಬೆಳೆಸಿದ. 


ಏಕಲವ್ಕ ಬೇಟೆ ಆಡುವುದನ್ನು ಕಲಿತ. ಬಿಲ್ಲು ವಿದ್ಯೆಯನ್ನೂ ಕಲಿತ. ಆದರೆ 
ಅವನಿಗೆ ಇನ್ನೂ ಕಲಿಯುವ ಹಂಬಲ. ದ್ರೋಣಾಚಾರ್ಕರಿಂದಲೇ ಬಿಲ್ಲು ವಿದ್ಮೆಯನ್ನು 
ತಿಳಿಯುವ ಬಯಕೆ. ದ್ರೋಣಾಚಾರ್ಕರನ್ನು ಕಾಣುವುದಕ್ಕಾಗಿ ಹಿರಣ್ಮ ಧನುವಿನಲ್ಲಿ ಅಪ್ಪಣೆ 
ಕೇಳುತ್ತಾನೆ. ನ್ನ | 


೧೪ 


ನ್ನ. ತಲೆಯ ಮೇಲೆ 4 ಹೊತ್ತುಕೊಂಡು ಬರುತ್ತೀಯ. ಕ 
ಮುರಿದ ಹಾಗೆ ಹೇಳುತ್ತೆ ನೆ. ದ್ರೊ ಣರಲ್ಲಿಗೆ ಹೋಗಬೇಡ.'' 


IM 


““ಡ್ರೋಣಾಚಾರ್ಕರು ನನಗೆ ಅವಮಾನ ಮಾಡಿದರೆ ಅದೇ ಕಲಿಕೆಗೆ 
ಓನಾಮ.'' | 


ಏಕಲವ್ಮನ ನಿಶ್ಚಯ, ದೃಢತೆ, ಛಲ ಅದ್ಭುತವಾದುದು. ಆತ ಮುರಿಯುವವನೇ 
ಹೊರತು ಮಣಿಯುವವನಲ್ಲ! ಅಂತೂ ಹಿರಣ್ಮಧನು ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ 
' ನೀಡಿದ. ಏಕಲವ್ಕನ ಉತ್ಸಾಹ ಮೇರೆ ಮೀರಿತು. 


| ಗುರು ದ್ರೋಣರ ಕಾಲಿಗೆ ಎರಗಿ ಕಲಿಯುವೆ. ಅವರು ನನಗೆ ವಿದ್ಯೆ 
' ಕಲಿಸುವುದಿಲ್ಲ ಎಂದು ವನಿತೆ ಭಾವಿಸಬೇಕು? ಅವರು ನನಗೆ ಕಲಿಸಿಯೇ ಕಲಿಸುತ್ತಾರೆ. 8 
ಹೀಗೆ ಯೋಚಿಸುತ್ತ ಆತ ಹಸ್ತಿನಾವತಿಗೆ ನಡೆದ. 


೧೫ 


ಜಸು ಚು ॥6 ಬು ಗ 

ಮನುಷ್ಯರಲ್ಲಿ ಮೂರು ಬಗೆಯೆ 
ಹಣ್ಣಿಲ್ಲ. ಅದರಂತೆ ಕೆಲವರು ಬಾಯಿತುಂಬ ೩ 
ಇಲ್ಲಿ, ಇನ್ನು ಕೆಲವರು ಕಿತ್ತಳೆಯಂತೆ. ಆ | ಡದಲ್ಲಿ ಗು: 
ಇವರು ನುಡಿದಂತೆ ನಡೆಯುತ್ತಾರೆ. ಮೂರನೆಯ ಬು ಅತಿ ಶ್ರಿಯ ॥ ತೆ. 
ಅತ್ತಿಯ ಮರದಲ್ಲಿ ಹೂವಿಲ್ಲ, ಹಣ್ಣುಂಟು. ಈ ಬಗೆಯ ಜನರು ಮಾತನಾಡುವ ಆಲ ಲ್ಲ 
ಮಾಡಿ ತೋರಿಸುತ್ತಾರೆ. ಏಕಲವ್ಮ ಈ ಮೂರನೆಯ ಗುಂಪಿಗೆ ಸೇರಿದ ಕಟ್ಟಾ 


೫ #& ಜೇ % 


ಹಸ್ತಿನಾವತಿಯಲ್ಲಿ ದ್ರೋಣಾಚಾರ್ಕರು ಕೌರವ ಪಾಂಡವರಿಗೆ ಬಿಲ್ಲು ವಿದ್ಮೆ 
ಕಲಿಸುತ್ತಿದ್ದರು. ಇವರಲ್ಲಿ ಅರ್ಜುನನೇ ಎಲ್ಲರಿಗಿಂತ ಮಿಗಿಲು. ಗುರಿಯಿಟ್ಟು 
ಹೊಡೆಯವುದರಲ್ಲಿ ಆತ ಬಲು ನಿಪುಣ. ಒಮ್ಮೆ ಹೀಗಾಯಿತು. 'ದ್ರೊ €ಣರು ಗಂಗೆಯಲ್ಲಿ, 
ಸ್ನಾನ ಮಾಡುತ್ತಿದ್ದರು. ಆಗ ಒಂದು ಮೊಸಳೆ ಅವರ ಕಾಲನ್ನು ಹಿಡಿಯಿತು. ದಡದಲ್ಲಿದ್ದ 
ಕೌರವರು ಭಯಪಟ್ಟರು. ಏನೂ ಮಾಡದೆ ಸುಮ್ಮನೆ ನಿಂತಿದ್ದರು. ಅರ್ಜುನ ಹೆದರಲಿಲ್ಲ. 
ಗುರಿಯಿಟ್ಟು ಮೊಸಳೆಗೆ ಬಾಣ ಹೊಡೆದ. ಗುರುವನ್ನು ಕಾಪಾಡಿದ. ದ್ರೋಣಾಚಾರ್ಕರಿಗೆ 


ಸಂತೋಷವಾಯಿತು. ""ಬಿಲ್ಲುವಿದ್ಕೆಯಲ್ಲಿ ನಿನ್ನ ಹೆಸರು ಮೆರೆಯಲಿ' ಎಂದು ಹರಸಿದರು. 


ಏಕಲವ್ಯನು ಹಸ್ತಿನಾವತಿಗೆ ಬಂದ. ಗುರು ದ್ರೋಣರನ್ನು ಕಂಡ. ತನಗೆ 
ಬಿಲ್ಲುವಿದೆ ಕಲಿಸಿ ಎಂದು ಕೇಳಿಕೊಂಡ. "ರಾಜಕುಮಾರರ ಜೊತೆಗೆ ನಿನಗೆ ಬಿಲ್ಲುವಿದೆ 
ಕಲಿಸಲು ಸಾಧ್ಯವಿಲ್ಲ. ಆದರೂ ಅವರನ್ನು ಕೇಳಿ ನೋಡುತ್ತೇನೆ. ನೀನು ನಾಳೆ ಬಾ'' 
ಎಂದರು ದ್ರೋಣಾಚಾರ್ಕರು. ಕೊಟ್ಟ ಮಾತಿನಂತೆ ಅವರು ಕೌರವ ಪಾಂಡವರನ್ನು 
ಕೇಳಿದರು. ಕರ್ಣ ಕೊಂಕು ಮಾತನ್ನು ಆಡಿದ. ಕೌರವ ಏಕಲವ್ಮನಿಗೆ ಕಲಿಸಬಾರದೆಂದ. 
ಧರ್ಮರಾಯ ಕಲಿಸಬೇಕೆಂದ. ಅರ್ಜುನ ಮಾತ್ರ ಮುಖ ತಗ್ಗಿಸಿದ. ಕಾಲ ಬೆರಳಿನಿಂದ 
ನೆಲವನ್ನು ಗೀರುತ್ತ ನಿಂತ. 


ಮರುದಿನ ಏಕಲವ್ಮ ದ್ರೋಣರ ಬಳಿಗೆ ಬಂದ. ವಿದೆ ಕಲಿಸಿ ಎಂದು 


೧೬ 


ಗ ; 


೫ 
"4 


ಸ್‌ 
|] Kk 
RN Win ಹಾ ರ ರರ ಇ, 
1 ್ನ ಬ (ತು ॥ " y 
A \ ಹ 
1 | \ ಈ 
ೆ ON ) ಗ 
ಕು ಸ್‌ ಚ ಈ wil) 10 
ಇ ಜಾರ \ | - 
« ಪ ತ್‌ J || 
s p F 
5 


ಹ “A 
ಕ Bs ್ಷ 
3 fF” ೩: 
4 Opp 


ಎ ಕನ 


81 4 
CUE NY 
¥ ೀ್ಪ ಷಾ 


4 ಎಂತಾ 2 P ' 
ದ್ರೋಣರ ಪ್ರತಿಮೆಯ ಮುಂದೆ ಏಕಲವ್ಯನ ಧನುರ್ವಿದ್ಯಾಭ್ಕಾಸ 


ದ್ರೋಣ : "“ಬೇಡರ ಹುಡುಗನಾದ ನಿನಗೆ ರಾಜರ ಎದೆ ಕಲಿಸಬಾರದು. ಕ 


ಹಾಡೆ ಕಲಿಸೀತೇ? ಬ್ರಾ ಜೆ ಣನಾಗಿ ನಾನು ನನ್ನ ಧರ್ಮವನ್ನು 
ಮೀರುವಂತಿಲ್ಲ. ನಿನಗೆ ಬಿಲ್ಲುವಿದ್ಕೆ ಕಲಿಸಿ, ಆಶ್ರಯ ಕೊಟ್ಟ ಅಂಚ 
ಕೋಪಕ್ಕೆ ಪಾತ್ರನಾಗಲಾರೆ.'' ; 


ಏಕಲವ್ಯ : “ನೀವು ನನಗೆ ಕಲಿಸದಿದ್ದರೂ ಚಿಂತೆಯಿಲ್ಲ. ನಿಮ್ಮ ಪಾದಸೇನೆ 
ಮಾಡಲು ಅಪ್ಪಣೆ ಕೊಡಿ. ಅಷ್ಟೇ ಸಾಕು.'” 


ದ್ರೋಣ : ""ನನ್ನನ್ನು ಧರ್ಮ ಸಂಕಟಕ್ಕೆ ಸಿಲುಕಿಸಬೇಡ. ನಾನು ಸಮಾಜದ ರೀತಿ 
ರಿವಾಜುಗಳನ್ನು ಮೀರಲಾರೆ. ನೀನು ಬೇರೆಲ್ಲಿಗಾದರೂ ಹೋಗಿ ಕಲಿ 
ಮಗೂ. ಬಿಲ್ಲು ವಿದ್ಕೆಯಲ್ಲಿ ಜಾಣನಾಗು.'' 


ಏಕಲವ್ಯ :  ""ನಿಮ್ಮ. ಹರಕೆಯೇ ನನ್ನ ಬಿಲ್ಲು ವಿದ್ಕೆಗೆ ಓನಾಮ.'' ದ್ರೋಣರಿಗೆ 
ನಮಸ್ಕಾರ ಮಾಡಿ ಏಕಲವ್ಕ ಊರಿಗೆ ಹೊರಟ. 


೫ ೫ ೫ % 


"ಯಾವುದಕ್ಕೂ ಮನಸ್ಸು ಮುಖ್ಯ. ಮನಸ್ಸಿದ್ದರೆ ಮಾರ್ಗವಿದೆ. ಕಲಿಯುವ 
ಮನಸಿದ್ದರೆ ಒಂದು ಮಣ್ಣಿನ ಬೊಂಬೆ ಕೂಡಾ ಕಲಿಸುವುದು' ಹೀಗೆ ಯೋಚಿಸುತ್ತಾ 
ಏಕಲವ್ಕನು ತನ್ನ ಊರಿಗೆ ಬಂದ. ದ್ರೋಣಾಚಾರ್ಕರು ಬಿಲ್ಲುವಿದ್ಕೆ ಕಲಿಸಲು ಒಪ್ಪದಿದ್ದರೆ 
ಏನಂತೆ? ಅವರೇ ನನ್ನ ಗುರುಗಳು. ಅವರನ್ನೇ ನಾನು ಮನಸಾ ಗುರುವೆಂದು 
ಒಪ್ಪಿಕೊಂಡಿರುವೆ. ಅವರ ಮಣ್ಣಿನ ಬೊಂಬೆಯನ್ನು ಮಾಡುವೆ. ಅದನ್ನೇ ಗುರುವೆಂದು 
ಭಾವಿಸಿ ಬಿಲ್ಲುವಿದೆ ಕಲಿಯುವೆ ಎಂದು ಏಕಲವ್ಕ ನಿಶ್ಚಯಿಸಿದ. ಅಂತೆಯೇ ದ್ರೋಣರ 


೧೮ 


ಣ್ಣಿನ ಮೂರ್ತಿಯನ್ನು ಮಾಡಿ ಅರಳೀಕಟ್ಟೆಯಲ್ಲಿಟ್ಟ. ದಿನವೂ ಆ ಮೂರ್ತಿಗೆ ಪೂಜೆ 
ಸಲ್ಲಿಸಿ ಅಭ್ಯಾಸ ನಡೆಸಿದ. 


ಏಕಲವ್ಮನು "“ಗುರುಗಳೇ, ಹೀಗೆ ಬಾಣ ಬಿಡಲೇ'' ಎಂದು ಕೇಳುತ್ತಾನೆ. 
ತಾನೇ ಉತ್ತರ ಹೇಳುತ್ತಾನೆ. ತನ್ನಷ್ಟಕ್ಕೆ ತಾನೇ ಮಾತನಾಡುತ್ತಾನೆ. ಅನ್ನ ಆಹಾರದ 
ಗೊಡವೆಯಿಲ್ಲ. ಭಯ, ನಿದ್ರೆಗಳ ಪರಿವೆಯಿಲ್ಲ. ಮನೆಯ ಚಿಂತೆಯಿಲ್ಲ. ಒಂದೇ 
ಮನಸ್ಸಿನಿಂದ ಅಭ್ಯಾಸ ನಡೆಸುತ್ತಾನೆ. ಸತತ ಅಭ್ಕಾಸದಿಂದ ಅವನೀಗ ಜಾಣನಾಗಿದ್ದಾನೆ. 
ಬಾಣಗಳನ್ನು ಹೊಡೆದು ಬಾವಿಯ ತಳದಲ್ಲಿರುವ ಆಮೆಯನ್ನು ಮೇಲೆತ್ತುತ್ತಾನೆ. ಕೇವಲ 
ದನಿ ಕೇಳಿ ಜಿಂಕೆಗಳನ್ನು ಹೊಡೆದು ಕೆಡಹುತ್ತಾನೆ. ಬೊಗಳುವ ನಾಯಿಗಳ ಬಾಯೊಳಗೆ 
ನೂರಾರು ಬಾಣ ತುಂಬುತ್ತಾನೆ. ಎರಡೂ ಕೈಗಳಿಂದ ಬಾಣ ಬಿಡುವ ಕೈ ಚಳಕ 
ಸಾಧಿಸಿದ್ದಾನೆ. 


ಹಿರಣ್ಮಧನುವಿಗೆ ಮಗನ ನಡತೆ ಅರ್ಥ ಆಗವುದಿಲ್ಲ. ಈ ಬಗೆಯ ಸಾಹಸ, 
ಛಲ ಏಕೆ ಎಂದು ತಿಳಿಯುವುದಿಲ್ಲ. ತಿನ್ನು ವುದಕ್ಕೆ ಕಾಡಿನಲ್ಲಿ ಬೇಕಾದಷ್ಟು ಮೃಗಗಳಿವೆ. 
ಅವನ್ನು ಗುರಿಯಿಟ್ಟು ಹೊಡೆದರಾಯಿತು. ಕೋಳಿ, ಪಾರಿವಾಳಗಳನ್ನು ಒಯ್ಯುವ ಹದ್ದು, 
ಡೇಗೆಗಳನ್ನು ಹೊಡೆದರೆ ಸಾಕು. ಕುರಿ, ಆಕಳನ್ನು ತಿನ್ನುವ ಹುಲಿಗಳನ್ನು ಬೇಟೆಯಾಡಿದರೆ 
ಸಾಕು. ಕಾಡಿನಲ್ಲಿ ಈಗ ನೆಮ್ಮದಿ ಇದೆ. ಇತರ ಬೇಡರ ಜೊತೆ ಜಗಳವಿಲ್ಲ. ನಾಡಿನಲ್ಲಿ 
ಯುದ್ಧ ಭೀತಿಯಿಲ್ಲ. ಹೀಗಿರುವಾಗ ಇರುವುದರಲ್ಲೇ ತೃಪ್ತಿಯನ್ನು ಕಾಣಬೇಕು. ಅದನ್ನು 
ಬಿಟ್ಟು ಏಕಲವ್ಮ ಹೀಗೇಕೆ ಹೆಣಗುತ್ತಿದ್ದಾನೆ? ಎಂದು ಹಿರಣ್ಮಧನು ಚಿಂತಿಸುತ್ತಾನೆ. 


ಜೇ ೫ ಜೇ ಜೇ 


ಕಷ್ಟಪಟ್ಟು ವಿದ್ಕೆ ಕಲಿತಾಯಿತು. ಇನ್ನು ಗುರು ಕಾಣಿಕೆ ನೀಡಬೇಕು ಎಂದು 
ಏಕಲವ್ಮ ಯೋಚಿಸುತ್ತಾನೆ. ತಂದೆ ಹಿರಣ್ಮಧನುವಿನ ಬಳಿಗೆ ಬರುತ್ತಾನೆ. ಅನುಮತಿ 
ಬೇಡುತ್ತಾನೆ. ತಂದೆ ಎಚ್ಚರಿಕೆ ನೀಡುತ್ತಾನೆ. 


೧೯ 


ಬೇಟೆ ನಾಯಿಯ ಬಾಯಿಯಲ್ಲಿ ಬಾಣಗಳು 


ಇಹ ಇ ಸ 5 ಮ್ಯಾರ 2. 


NL J 


NS 
ತ 


\ 
\ 


ಗ್ಶಿ 


ZY 


ಹ್‌ 
ನ 


೨೦ 


7. ""ಸಾಲದೆ ಹಾವಿನ ಬಿಲದ ಬಳಿ ಪುಂಗಿ ಊದಿದ್ದು? ಬಿಲದ ಒಳಗಿರುವ 
ಹಾವನ್ನು ಕೋಲು ಕುಕ್ಕಿ ಕೆಣಕಬೇಕೇ? ಕಾಣಿಕೆ ಕೊಡುತ್ತೀಯಾ? 
ಗುರುಗಳು ನಿನ್ನ ಕೈಯನ್ನೇ ಕಾಣಿಕೆಯಾಗಿ ಕೇಳಿದರೆ''' 


ಏಕಲವ್ಯ : "ಥಟ್ಟನೆ ಕೊಟ್ಟು ಬಿಡುತ್ತೇನೆ. ಗುರುಗಳು ಕೇಳುವುದು ಹೆಚ್ಚೋ, 
ನಾನು ಕೊಡುವುದು ಹೆಚ್ಚೋ? ಅವರು ಕೇಳಿದ್ದನ್ನು ಕೊಡದಿದ್ದರೆ 
ಈ ಕೈಯಿದ್ದು ಏನು ಪ್ರಯೋಜನ? ಬಲಗೈ ಹೋದರೇನು? ಎಡಗೈ 
ಇಲ್ಲವೆ?- ಕತ್ತಿಯಿಂದ ಕಡಿಯಲು, ಗದೆಯಿಂದ ಬಡಿಯಲು, ಕಾಲಿನಿಂದ 
ಬಿಲ್ಲು ಹಿಡಿಯುತ್ತೇನೆ. ಹಲ್ಲಿನಿಂದ ಬಿಲ್ಲಿನ ಹಗ್ಗ ಎಳೆಯುತ್ತೇನೆ. 
ಎಡಗೈಯಿಂದ ಬಾಣ ಹೂಡಿ ಹೊಡೆಯುತ್ತೇನೆ. ಬಿಲ್ಲುವಿದ್ಕೆ ಕಲಿತೆನೆಂಬ 
ತೃಪ್ತಿಯೇ ಸಾಕು ನನಗೆ. ಬೇರೇನೂ ಬೇಡ. ಕೊಡು ಅಪ್ಪಣೆಯನ್ನು.'' 


ಹಿರಣ್ಕಧನುವಿಗೆ ಮಗನ ಮಾತು ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. 
' ಅವನ ನಡತೆ ಕಗ್ಗಂಟಾಗಿ ಕಾಣುತ್ತದೆ. ಉಪಾಯವಿಲ್ಲದೆ ಒಪ್ಪಿಗೆ ನೀಡುತ್ತಾನೆ. 


ಅಷ್ಟು ಹೊತ್ತಿಗೆ ಸರಿಯಾಗಿ ದ್ರೋಣಾಚಾರ್ಕ3ರು ಬೇಟೆಯಾಡುತ್ತ ಇವರು 
ಇರುವ ಪಾಳೆಯಕ್ಕೆ ಬರುತ್ತಾರೆ. ಏಕಲವ್ಕನಿಗೆ ಅರಸುವ ಮದ್ದಿನ ಬಳ್ಳಿ ಕಾಲಿಗೆ 
ತೊಡರಿದಂತೆ ಆಯಿತು. ಗುರು ದ್ರೋಣರನ್ನು ಮನೆಗೆ ಕರೆತರಬೇಕು. ತಾನು ಮಾಡಿದ 
ಮಣ್ಣಿನ ಬೊಂಬೆಯನ್ನು ಅವರಿಗೆ ತೋರಿಸಬೇಕು ಎಂದು ಉತ್ಸಾಹದಿಂದ ಹೊರಡುತ್ತಾನೆ. 
ತಂದೆಯ ಮನಸ್ಸು ತಡೆಯುವುದಿಲ್ಲ. ಮಗನಿಗೆ ಅಪಾಯ ತಬ್ಬದ್ದಲ್ಲ. ಆದ್ದರಿಂದ 
ಅವನನ್ನು ನೆರಳಿನಂತೆ ಹಿಂಬಾಲಿಸಬೇಕು. ಗುರು ಶಿಷ್ಕರ ಮಾತುಕತೆಯನ್ನು ಆಲಿಸಬೇಕು 
ಎಂದುಕೊಂಡು ಹಿರಣ್ಮಧನು ಏಕಲವ್ಯನನ್ನು ಹಿಂಬಾಲಿಸುತ್ತಾನೆ. 


* ೫ೇ ೫ ೫ೇ 


೨೧ 


ಟೇ ಗ Re 
NN ಇಚ 

ಕ 

ತೆಂ 


ಇತ್ತ ಕೌರವ ಪಾಂಡವರು ಬೇಟೆಯಾಡುತ್ತಾ ಮುಂದೆ ಸಾಗಿದ್ದಾರೆ. ದ್ರೋಣರು 
ಬೇಡರಹಳ್ಳಿಯ ಬಯಲಿಗೆ ಬಂದರು. ಅಲ್ಲಿರುವ ಅರಳೀಕಟ್ಟೆಯ ಮೇಲೆ ಕುಳಿತರು. 


ಅವರ ಮನಸ್ಸು ಏನನ್ನೋ ಚಿಂತಿಸುತ್ತಿದೆ. ಕೌರವ' ಪಾಂಡವರಲ್ಲಿ ಹೊಗೆಯಾಡುತ್ತಿರುವ 


ಹಗೆ ಅವರ ಚಿಂತೆಗೆ ಕಾರಣವಾಗಿದೆ. 


ಆಗ ಅರ್ಜುನನು ಜೋಲು ಮೋರೆ: ಹಾಕಿಕೊಂಡು. ಅಲ್ಲಿಗೆ ಬರುತ್ತಾನೆ. 
ಅರ್ಜುನನ ಬೇಸರಕ್ಕೆ ಕಾರಣವೇನೆಂದು ಗುರುಗಳು ಕೇಳುತ್ತಾರೆ." 


ಅರ್ಜುನ : 


ದ್ರೋಣ ಹ 


ಅರ್ಜುನ : 


ದ್ರೋಣ : 


ಅರ್ಜುನ : 


"ಇನ್ನು ಮುಂದೆ ನಿಮ್ಮ ಪಟ್ಟಶಿಷ್ಕ ನಾನೇ ಎಂದು ಹೇಳಿಕೊಳ್ಳಲಾರೆ.'' 


"“ಏಕೆ? ಏನಾಯಿತು? ಈಗೇಕೆ ನಿನಗೆ ಈ ಸಂಶಯ? ನೀನು ನನ್ನ 
ಪಟ್ಟಶಿಷ್ಕ್ಠನೇ. ನನ್ನ ಮಾತು ಹುಸಿಯಾಗುವುದಿಲ್ಲ.'' 


""ಗುರುಗಳೇ, ನಮ್ಮ ಬೇಟೆ ನಾಯಿಗಳ ಬಾಯನ್ನು ಯಾರೋ 
ಬಾಣದಿಂದ ತುಂಬಿದ್ದಾರೆ. ಇದು ಆಶ್ಚರ್ಮಕರ. ನಿಮ್ಮಲ್ಲಿ ನಾನು 
ಬಿಲ್ಲುವಿದೈೆಯನ್ನೆಲ್ಲ ಕಲಿತೆ. ಆದರೆ ಈ ಕೈ ಚಳಕ ಮಾತ್ರ ನನಗೆ 
ಸಿದ್ದಿಸಲಿಲ್ಲ. ಈ ಸಾಹಸ ಮಾಡಿದವನು ಯಾರು ಗೊತ್ತೆ?'' 


""ಯಾರಪ್ಪಾ ನಮ್ಮ ನಾಯಿಗಳ ಬಾಯಿ ಮುಚ್ಚಿಸಿದವನು?'' 
“ಬೇಡರ ಹುಡುಗನಂತೆ. ಅವನ ಹೆಸರು ಏಕಲವ್ಯನಂತೆ. ನೋಡಿ, 
ಇಗೋ ಇಲ್ಲಿದೆಯಲ್ಲ, ಈ ಮಣ್ಣಿನ ಬೊಂಬೆ ನಿಮ್ಮದಂತೆ. ಈ 


ಗೊಂಬೆಯ ಎದುರು ಆತ ನಿತ್ಕವೂ ಅಭ್ಯಾಸ ಮಾಡುತ್ತಾನಂತೆ. ನೀವು 
ಅವನ ಗುರುವಂತೆ.'' 


ಎ.ವಿ 


ತರ್‌ 
NN 
ನಳ, 


MO 


ಹಸ 


ವಾಲಿ 
“ASE 


ತ್ಕ 


ಹಾ 


ಮ 


SR 
ಫ್‌ 


— 


8೨% 


ಎಡೆ 


ಏಕಲವ್ಯ ಬಲಗೈ ಹೆಬ್ಬೆರಳ 


ಸಿಕೊಂಡಿರುವುದು 


ಕತ್ತರಿ 


ಇ 


೨೩ 


ಅರ್ಜುನನು ಹೇಳಿದ್ದನ್ನು ಕೇಳಿ ದ್ರೋಣಾಚಾರ್ಕರಿಗೆ ಆಶ್ಚರ್ಯವಾಗುತ್ತದೆ. ಆ 
ಮಣ್ಣಿನ ಬೊಂಬೆಯನ್ನು ಕಂಡು ಆಶ್ಚರೃದ ಮೇಲೆ ಆಶ್ಚರ್ಯವಾಗುತ್ತದೆ. ಏಕಲವ್ಯನು 
ಹಿಂದೊಮ್ಮೆ ತನ್ನ ಬಳಿಗೆ ಬಂದಿದ್ದು ನೆನಪಾಗುತ್ತದೆ. ಅಷ್ಟು ಹೊತ್ತಿಗೆ ಸರಿಯಾಗಿ 
ಏಕಲವ್ಕನು ಅಲ್ಲಿಗೆ ಬರುತ್ತಾನೆ. ದ್ರೋಣರನ್ನು ಕಂಡು ಕಾಲಿಗೆ ಎರಗುತ್ತಾನೆ. ದ್ರೋಣರು 
ಅವನ ಸಾಧನೆಯನ್ನು ಹೊಗಳುತ್ತಾರೆ. ಆಗ ಅರ್ಜುನನು ಹುಬ್ಬುಗಂಟು ಹಾಕುತ್ತಾನೆ. 


ಅರ್ಜುನ : 


ಏಕಲವ್ಯ : 


ದ್ರೋಣ ಈ 


ಏಕಲವ್ಯ : 


ದ್ರೋಣ - 


““ಬಿಲ್ಲುವಿದೆ ಕಲಿಯಲು ಆಚಾರ್ಕರ ಅಪ್ಪಣೆ ಪಡೆದಿದ್ದೀಯಾ?'' 


"`ಬಿಲ್ದಾಣನಾಗು ಎಂದು ಗುರುಗಳು ನನ್ನನ್ನು ಹರಸಿದ್ದಾರೆ. ಅದೇ 
ನನಗೆ ಅಪ್ಪಣೆ.'' 


""ನಿನ್ನ ಗುರು ನಾನಾದರೆ ಗುರದಕ್ಷಿಣೆ ಕೊಡಬೇಡವೇ?'' 
"“ಅದಕ್ಕೆಂದೇ ನಾನು ಬಂದೆ ಗುರುಗಳೇ. ನೀವೇನು ಕೇಳಿದರೂ ನಾನು 
ಕೊಡಲು ಸಿದ್ದ. ನಿಮಗಾಗಿ ನನ್ನ ಜೀವ ಕೊಡಲೂ ನಾನು, 


ತಯಾರಿದ್ದೇನೆ. '' 


""ಹಾಗಿದ್ದರೆ ನಿನ್ನ ಬಲಗೈಯ ಹೆಬ್ಬೆರಳು ಕೊಡುವೆಯಾ?'' 


ಗುರುಗಳು ಹೇಳಿದ್ದೇ ತಡ, ಏಕಲವ್ಮ ಮಂಡಿ ಊರಿದ. ತನ್ನ ಬಲಗೈಯ 


ಹೆಬ್ಬೆರಳನ್ನು ಕತ್ತರಿಸಿ ಅವರ ಕಾಲ ಬುಡದಲ್ಲಿ ಇಟ್ಟ. ನೆತ್ತರು ಧಾರಾಕಾರವಾಗಿ 
ಹರಿಯಿತು. ಏಕಲವ್ಮ ಅಂಜಲಿಲ್ಲ, ಅಳುಕಲಿಲ್ಲ. ಅರ್ಜುನ ಗಾಬರಿಯಾದ. ದ್ರೋಣರು 
ಒಂದು ಹಜ್ಜೆ ಹಿಂದಿಟ್ಟು ಮೂಕವಾಗಿ ನಿಂತರು. 


೨೪ 


ಮರದ ಮರೆಯಲ್ಲಿದ್ದ ಹಿರಣ್ಮಧನು ಬಂದ ಏಕಲವ್ಶನ ಗಾಯಕ್ಕೆ ತಣ್ಣೀರು 


ಬಟ್ಟೆ ಕಟ್ಟಿದ. ಸಂತೈಸಿದ. ಬಳಿಕ ಕೋಪದಿಂದ ದ್ರೋಣರನ್ನು ಕುರಿತು. 


"“ಆಚಾರ್ಕರೇ, ಬೇಡರ ಹುಡುಗನನ್ನು ಮುಟ್ಟಿ ನಿಮ್ಮ ಮಡಿಯನ್ನು ಹಾಳು 


_ ಮಾಡಿಕೊಳ್ಳಬೇಡಿ. ನಿಮ್ಮ ಪಟ್ಟೆಯ ಬಟ್ಟೆಯನ್ನು ನೆತ್ತರಲ್ಲಿ ನೆನೆಸಿ ಹೊಲಸು ಮಾಡಬೇಡಿ. 
ನಿಮ್ಮ ಕಣ್ಣಲ್ಲಿ ನೆತ ರಿಲ್ಲವೇ? ನೀವು ಬ್ರಾಹ್ಮ "ರಂತೆ? ಆಚಾರ್ಕರಂತೆ? ನಿಮ್ಮ 
ಶಾಸ್ತ್ರವನ್ನೆಲ್ಲ ಸುಟ್ಟಿರಾ? ಧರ್ಮವನ್ನು ಯಾನ ಕಾಡಿಗೆ ಅಟ್ಟಿದಿರಿ? ಹೀಗೇಕೆ ಒಂಸೆ 
ಮಾಡಿದಿರಿ? ನಿಮಗೇನು ಲಾಭವಾಯಿತು?'' ಎಂದು ಬೈದ. 


ದ್ರೋಣ : 


ಹಿರಣ್ಯಧನು : 


ಏಕಲವ್ಯ 


ದ್ರೋಣ : 


ವಿಕಲವ್ಯ 


ಹಾಸ್ಕಕ್ಕೆಂದು ಬೆರಳು ಕೇಳಿದೆ. ಮಾತು ಮುಗಿಸುವ ಮುನ್ನ ವೇ 
ಕತ್ತರಿಸಿಕೊಟ್ಟ. ನನಗೆ ಶಾಪ ನೀಡು.'' 


““ನಿಮ್ಮನ್ನು ಶಪಿಸಲು ನಾನು ಯಾರು? ಅರ್ಜುನನಿಗಿಂತ ಇವನು 
ಒಂದು ಕೈ ಮೇಲಾಗಬಾರದು ಎಂದು ಬೆರಳು ಕೇಳಿದಿರಲ್ಲವೆ? ನೀವು 
ಮಾಡಿದ ಕೆಟ್ಟ ಕೆಲಸ ನಿಮಗೇ ಕೆಡುಕು ಬಗೆಯುತ್ತದೆ. ಮೇಲಿರುವ 
ದೇವರು ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ. '' 


"ಅಪ್ಪಾ, ಗುರುವನ್ನು ನಿಂದಿಸಬೇಡ. ಗುರುವಿನ ಕರುಣೆ ಒಂದಿದ್ದರೆ 
ಹೇಗಾದರೂ ಬದುಕಬಹುದು. ಗುರುಗಳೇ, ಅರಿಯದೆ ಆಡಿದ 
ತಂದೆಯನ್ನು ಕ್ಸಮಿಸಿ.'' 


""ಮಗೂ, ನಿನ್ನ ದೃಢತೆಗೆ ಮೆಚ್ಚಿದೆ. ನನ್ನನ್ನು ಕ್ಷಮಿಸಿಬಿಡು.'” 


""ಗುರುಗಳು ನನ್ನಲ್ಲಿ ಕ್ಷಮೆ ಬೇಡಬಾರದು. ಅದು ನಿಮಗೆ 


ಭೂಷಣವಲ್ಲ. ನಾನು ಎಷ್ಟಾದರೂ ನಿಮ್ಮ ಶಿಷ್ಯ. ನಿಮಗಿಂತ 


ಜಾ ೬ 


aA 


Acc.No. 015527 


{A 
p 
ಜಾ 
ad 
ಇ 
ಡೊ 
ಇಸ 
4 
ಇ 
a 
೨ 
ಜಾ 
೧ 
ಕೆ 
ಹ 
0 
ನ 
ಇ 


ಕನ್ನಡ ವಿಶ್ವವಿದ್ಯಾಲಯವು ನವಸಾಕ್ಷರರಿಗೆ ಮತ್ತು ಪ್ರಾಥಮಿಕ ಹಂತದಿಂದ ಪದವಿ ಮಟ್ಟದವರೆಗೆ ಉತ್ತಮ 
ಹಾಗೂ ಉಪಯುಕ್ತವಾದ ಪಠ್ಯಪುಸ್ತಕಗಳನ್ನು ನಿರ್ಮಾಣ ಮಾಡುವ ಸಲುವಾಗಿ "ಪಠ್ಯಪುಸ್ತಕ ರಚನಾ 
ವಿಭಾಗ'ವನ್ನು ತೆರೆದಿದೆ. ಇದರ ಮೊದಲ ಪ್ರಯತ್ನವಾಗಿ ನವಸಾಕ್ಸರರಿಗಾಗಿ ಪಠ್ಯಪುಸ್ತಕ ರಚನೆ 
ಮಾಡಬೇಕೆಂದು ಚಿಂತಿಸುತ್ತಿರುವಾಗ ಬೆಂಬಲಕ್ಕೆ ಬಂದುದು ಲೋಕ ಶಿಕ್ಷಣ ಇಲಾಖೆ. ನಪಸಾಕ್ಷರರಿಗಾಗಿ 
ಪುಸ್ತಕ ಬರೆಸುವ ತಮ್ಮಲ್ಲಿದ್ದ ಯೋಜನೆಯನ್ನು ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ವಹಿಸಿಕೊಟ್ಟರು. 
ವಿಶ್ವವಿದ್ಯಾಲಯವು ಈ ಯೋಜನೆಯನ್ನು ಸಂತಸದಿಂದ ಸ್ವೀಕರಿಸಿ, ಕೂಡಲೇ ನಾಡಿನ ಪ್ರಖ್ಯಾತ ಲೇಖಕರನ್ನು. . 
ಭಾಷಾತಜ್ಞರನ್ನು, ಶಿಕ್ಷಣತಜ್ಞರನ್ನು ಒಳಗೊಂಡಂತೆ ಸಲಹಾ ಸಮಿತಿಯನ್ನು ರಚಿಸಿ, ಅವರೆಲ್ಲರ ಅಭಿಪ್ರಾಯ, 
ಸಲಹೆ. ಸಹಕಾರಗಳನ್ನು ಕೇಳಿ ಕಾರ್ಯೊನ್ಮು ಖವಾಯಿತು. ಪುಸ್ತಕಗಳ ವಸ್ತು, ಭಾಷೆ, ಮುದ್ರಣ ವಿನ್ಯಾಸ, 
ಚಿತ್ರಗಳ ಮಹತ್ವ, ಸಾಹಿತ್ಯಕ ಗುಣಮಟ್ಟ ಇತ್ಯಾದಿಗಳನ್ನು ಕುರಿತು ಸಮಿತಿಯು ಅನೇಕ ಸಲ ಚರ್ಚಿಸಿ 
ಯೋಜನೆಯನ್ನು ಅನುಷ್ಠಾನಗೊಳಿಸಲು ಸೂಚಿಸಿತು. 


ನವಸಾಕ್ಷರರಿಗಾಗಿ ಕನ್ನಡದಲ್ಲಿ ಹಾಗೂ ದೇಶದ ಇತರ ಭಾಷೆಗಳಲ್ಲಿ ಈಗಾಗಲೇ ಪ್ರಕಟವಾಗಿರುವ 
ಪುಸ್ತಕಗಳನ್ನೆಲ್ಲ ಒಟ್ಟುಗೂಡಿಸಿ, ಅವುಗಳ ಮಾದರಿ, ಮಾಹಿತಿಗಳನ್ನೆಲ್ಲ ಭಾಷಾತಜ್ಞರಿಂದ 
ಪರಿಶೀಲಿಸಲಾಯಿತು. ಜೊತೆಗೆ ಈ ಕ್ಷೇತ್ರದ ಅನುಭವಿ ಕ್ಷೇತ್ರಸಹಾಯಕರನ್ನು ನೇಮಿಸಿಕೊಂಡು ಅವರಿಗೆ 
ಕಮ್ಮಟಗಳನ್ನು ನಡೆಸಿ, ಪ್ರಶ್ನಾವಳಿ ತಯಾರಿಸಿಕೊಟ್ಟು, ಅವರನ್ನು ರಾಜ್ಯದಾದ್ಯಂತ ಆಯ್ದ ಜಿಲ್ಲೆ, 
ತಾಲೂಕುಗಳಿಗೆ ಕಳುಹಿಸಿ ಈ ಆಂದೋಲನದಲ್ಲಿ ಕಲಿತವರಿಂದ ಮತ್ತು ಕಲಿಯುತ್ತಿರುವವರಿಂದ ಅದರ 
ಗುಣದೋಷಗಳ ಬಗ್ಗೆ ಅಭಿಪ್ರಾಯ ಸಲಹೆಗಳನ್ನು ಸಂಗ್ರಹಿಸಿ, ಅನಂತರ ಅವುಗಳನ್ನೆಲ್ಲ ವಿಶ್ವವಿದ್ಯಾಲಯದ 
ಗಣಕಯಂತ್ರದಲ್ಲಿ ವಿಶ್ಲೇಷಿಸಲಾಯಿತು; ಮತ್ತೆ ಮತ್ತೆ ಕ್ಷೇತ್ರಗಳಿಗೆ ಹೋಗಿ, ಕ್ಷೇತ್ರ ಸಹಾಯಕರು ನೀಡಿದ್ದ 
ಮಾಹಿತಿಗಳನ್ನೆಲ್ಲ ಮರು ಪರಿಶೀಲನೆ ಮಾಡಿ, ನಂತರ ನವಸಾಕ್ಸರರ ಅಪೇಕ್ಷೆಗೆ ಅನುಗುಣವಾಗಿ ವಿಷಯದ 
ಆದ್ಯತೆಗಳನ್ನು ನಿರ್ಧರಿಸಿಕೊಂಡು ಪುಸ್ತಕ ರಚನೆಗೆ ತೊಡಗಲಾಯಿತು; ಪ್ರಖ್ಯಾತ ಲೇಖಕರು ನಮ್ಮ 
ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಜೊತೆ ಚರ್ಚಿಸಿ ತಮ್ಮ ಹಸ್ತಪ್ರತಿಗಳಿಗೆ ಅಂತಿಮ ರೂಪ ಕೊಟ್ಟರು. 
ಕಲಾವಿದರು ವಿಷಯಗಳಿಗೊಪ್ಪುವ. ಚಿತ್ರಗಳನ್ನು ಬರೆದುಕೊಟ್ಟರು. ಹೀಗೆ ಸಿದ್ಧಗೊಂಡ ಹಸ್ತಪ್ರತಿಗಳನ್ನು 
ನವಸಾಕ್ಟರರ ಬಳಿ ಕೊಂಡೊಯ್ದು ಅವರ ಮುಂದೆ ಪಠಿಸಿ ನಂತರ ಅವರ ಅಭಿಪ್ರಾಯ, ಪ್ರತಿಕ್ರಿಯೆಗಳನ್ನು 
ಅಳವಡಿಸಿ ಹಸ್ತಪ್ರತಿಯನ್ನು ಅಂತಿಮಗೊಳಿಸಲಾಯಿತು. 


ನಮ್ಮ ಬಹುಸಂಖ್ಯಾತ ಸಮುದಾಯ ಅನಕ್ಸರಸ್ಥರೇ ಹೊರತು ಅವಿದ್ಯಾವಂತರಲ್ಲ. ನೃಪತುಂಗ 
ಹೇಳುವಂತೆ ಅವರು "ಚದುರರ್‌ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ 
ಮತಿಗಳ್‌". ಅನುಭವದಲ್ಲಿ, ವಿವೇಕದಲ್ಲಿ, ವ್ಯವಹಾರದಲ್ಲಿ, ತಿಳುವಳಿಕೆಯಲ್ಲಿ ಆ ಜನ ಚದುರರು. 
ಹೀಗೆಂದು ಅವರನ್ನು ಅಕ್ಷರದಲಿತರನ್ನಾಗಿಯೂ ಉಳಿಸುವಂತಿಲ್ಲ. ಅವರಲ್ಲಿ ಅಕ್ಷರ ಕಲಿಯುವ 
ಸಾಮರ್ಥ್ಯವಿದೆ. ಕಲಿಸುವ ಹೊಣೆ ಸರ್ಕಾರಗಳ, ವಿಶ್ವವಿದ್ಯಾಲಯಗಳ ಮೇಲಿದೆ. ಈ ನಿಟ್ಟಿನಲ್ಲಿ 
ದೇಶದಾದ್ಯಂತ ಸಾಕ್ಷರತಾ ಆಂದೋಲನ ನಡೆಯುತ್ತಿದೆ. ಆದರೆ ಈ ಅಕ್ಷರ ಸಂಸ್ಕೃತಿಯ 
ಆಂದೋಲನದಲ್ಲಿ ಕಲಿತವರಿಗೆ ಮತ್ತು ಕಲಿಯುವವರಿಗೆ ಉತ್ತಮ ಗುಣಮಟ್ಟದ ಪುಸ್ತಕಗಳ 
ಅವಶ್ಯಕತೆ ಇದೆ. ಕಲಿತವರು ಮರೆಯದಂತೆ, ಕಲಿಕೆಯನ್ನು ಮುಂದುವರಿಸುವಂತೆ ನೋಡಿ 
ಕೊಳ್ಳುವುದು ಎಲ್ಲರ ಕರ್ತವ್ಯ. 


ಕನ್ನಡ ವಿಶ್ವವಿದ್ಯಾಲಯವು ನಾಡಿನ ಹಲವು ವಿದ್ವಾಂಸರೊಂದಿಗೆ ಸೇರಿ ನಡೆಸಿದ ಒಂದು ಸಾಮೂಹಿಕ : 
ಪ್ರಯತ್ನದ ಫಲವಾಗಿ ಈ ಪುಸ್ತಕ ರೂಪತಾಳಿದೆ. ನವಸಾಕ್ಸರರು ಈ ಪುಸ್ತಕವನ್ನು ಪ್ರೀತಿಯಿಂದ 
ಸ್ಟೀಕರಿಸುತ್ತಾರೆಂದು ನಂಬಿದ್ದೇವೆ. ಈ ಯೋಜನೆಯ ಯಶಸ್ಸಿಗೆ ಕಾರಣರಾಗಿರುವ ಉನ್ನತ ಸಲಹಾ 
ಸಮಿತಿ ಹಾಗೂ ಸಂಪಾದಕ ಸಮಿತಿಯ ಸದಸ್ಯರಿಗೆ, ಲೇಖಕರಿಗೆ, ಕಲಾವಿದರಿಗೆ ಹಾಗೂ ಈ 
ಯೋಜನೆಯಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಸವಾಗಿ ನಮ್ಮೊಡನೆ ಪಾಲ್ಗೊಂಡವರೆಲ್ಲರಿಗೂ ನಮ್ಮ 
ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ವಿಶ್ವವಿದ್ಯಾಲಯದ ಮೇಲೆ ವಿಶ್ವಾಸವಿಟ್ಟು ಇಂತಹ ಒಂದು 
ಗುರುತರವಾದ ಯೋಜನೆಯನ್ನು ವಹಿಸಿಕೊಟ್ಟ ಲೋಕಶಿಕ್ಸಣ ಇಲಾಖೆಯ ನಿರ್ದೇಶಕರಾದ ಶ್ರೀ 
ಲೂಕೋಸ್‌ ವಲ್ಲತ್ತರೈ ಅವರಿಗೆ ನನ್ನ ಕೃತಜ್ಞತೆಗಳು. ಓದುಗರು ಈ ಪುಸ್ತಕದ ಬಗ್ಗೆ ತಮ್ಮ 
ಅಭಿಪ್ರಾಯಗಳನ್ನು ತಿಳಿಸಿದರೆ ನಮ್ಮ ಪಠ್ಯಪುಸ್ತಕ ರಚನೆಗೆ ಉಪಯೋಗವಾಗುತ್ತದೆ. 


ಚಂದ್ರ ಶೇಖರ ಕಂಬಾರ 
ಕುಲಪತಿಗಳು 


